ಕರ್ನಾಟಕ ವಿಧಾನ ಪರಿಷತು 


7 7ಜುಕ್ಕ ಗುರುತಿಲ್ಲದ ಪುಶ್ನೆ ಸಂಖ್ಯೆ 


176 


2" [ಸದಸ್ಯರ ಹೆಸರು 


ಡಾ॥ ವೈ.ಎ.ನಾರಾಯಣಸ್ವಾಮಿ ಶಿಕ್ಷಕರ ಕ್ಷೇತ) 


3 | ಉತ್ತರಿಸಬೇಕಾದ ದಿನಾಂಕ 


22.09.2021 


“ | ಉತ್ತರಿಸುವ ಸಚಿವರು 


ಕೆಂದಾಯ ಸಜಿವರು 


ಸಂ. 


ಪ್ರಶ್ನೆ 


ಉತ್ತರ 


ಅ) 


ಕಂದಾಯ ಇಲಾಖೆಯಲ್ಲಿ ಬಾಕಿ ಇರುವ 
ಪೋಡಿ ಪ್ರಕರಣಗಳ ಸಂಖ್ಯೆ ಎಷ್ಟು; 
(ವಿವರಗಳನ್ನು ನೀಡುವುದು) 


ಭೂಮಾಪನ ಇಲಾಖೆಯಲ್ಲಿ ಮಾಹೆ ಅಗಸ್ಟ್‌ 
2021 ರ ಅಂತ್ಯಕ್ಕೆ ಒಟ್ಟು 1,31,411 ತತ್ಕಾಲ ಪೋಡಿ 
ಪ್ರಕರಣಗಳು ಬಾಕಿ ಇದ್ದು ಈ ಪೈಕಿ 66,210 ಅರ್ಜಿಗಳು 
ಪಹಣಿ ತಿದ್ದುಪಡಿಗಾಗಿ ಕಂದಾಯ ಶಾಖೆಯಲ್ಲಿ ಮತ್ತು 
65,201 ಪ್ರಕರಣಗಳು ಅಳತೆಗಾಗಿ ಭೂಮಾಪನ 
ಶಾಖೆಯಲ್ಲಿ ಬಾಕಿ ಇರುತ್ತವೆ. 


ಆ) 


ಕಳೆದ 5 ವರ್ಷಗಳಿಂದ ಕಂದಾಯ 
ಇಲಾಖೆಯಲ್ಲಿ ಪೋಡಿಗಾಗಿ ಬಂದಿರುವ 
ಅರ್ಜಿಗಳ ಸಂಖ್ಯೆ ಎಷ್ಟು ಹಾಗೂ ಬಾಕಿ 
ಇರುವ ಪ್ರಕರಣಗಳ ಸಂಖ್ಯೆ ಎಷ್ಟು; 


ಕಳೆದ 5 ವರ್ಷಗಳಲ್ಲಿ ಭೂಮಾಪನ 
ಇಲಾಖೆಯಲ್ಲಿ ತತ್ಕಾಲ್‌ ಪೋಡಿ ಕೋರಿ ಸ್ಮೀಕೃತವಾದ 
418,095 ಅರ್ಜಿಗಳು ಮತ್ತು ಹಿಂದಿನ ಬಾಕಿ ಅರ್ಜಿಗಳು 
87,906 ಸೇರಿದಂತೆ ಒಟ್ಟು 5,06,001 ಅರ್ಜಿಗಳು ಸ್ಲೀಕೃತ 
ವಾಗಿರುತ್ತವೆ. ಇವುಗಳಲ್ಲಿ 374590 ಅರ್ಜಿಗಳನ್ನು 
ವಿಲೇವಾರಿ ಮಾಡಲಾಗಿದೆ, ಬಾಕಿ ಉಳಿದ 1,31,411 
ಅರ್ಜಿಗಳ ಪೈಕಿ ಈ ಪೈಕಿ 66210 ಅರ್ಜಿಗಳು ಪಹಣಿ 
ತಿದ್ದುಪಡಿಗಾಗಿ ಕಂದಾಯ ಶಾಖೆಯಲ್ಲಿ ಮತ್ತು 65,201 
ಪ್ರಕರಣಗಳು ಅಳತೆಗಾಗಿ ಭೂಮಾಪನ ಶಾಖೆಯಲ್ಲಿ 
ಬಾಕಿ ಇರುತ್ತವೆ. ವಿಷರವನ್ನು ಅನುಬಂಧದಲ್ಲಿ 
ಲಗತ್ತಿಸಿದೆ 


ಇ) 


ದೊಡ್ಡ ಪ್ರಮಾಣದಲ್ಲಿ ಪೋಡಿ 


ಪ್ರಕರಣಗಳು ಬಾಕಿ ಇರಲು ಕಾರಣವೇನು ? 


- ತೆತ್ಕಾಲ್‌ ಪೋಡಿ ಪ್ರಕರಣಗಳ ವಿಲೇವಾರಿಗೆ 
ವಿಳಂಬವಾಗಲು ಕಾರಣಗಳು :- 

1 ಆಕಾರಬಂದು ಮತ್ತು ಪಹಣಿಗಳಲ್ಲಿ ದಾಖಲಾಗಿರುವ 
ವಿಸ್ತೀರ್ಣದಲ್ಲಿ ಮ್ಯತ್ಯಾಸಗಳಿರುವುದು 

2 ಪಹಣಿಯ ಕಾಲಂ 3 ಮತ್ತು 9 ರಲ್ಲಿನ ವಿಸ್ತೀರ್ಣ 
ದಲ್ಲಿ ವ್ಯತ್ಯಾಸ ಗಳಿರುವುದು. p 

3 ಪಹಣಿ ತಿದ್ದುಪಡಿ ಮಾಡಲು ಅವಶ್ಯಕವಾದ 
ಹಿಂದಿನ ಕಂದಾಯ ದಾಖಲೆಗಳು (ಮ್ಯುಟೇಷನ್‌, 
ಪಹಣಿ, ಮಂಜೂರಿ ಆದೇಶಗಳು-ಇತರೆ) 
ಲಭ್ಯವಾಗದಿರುವುದು. 

4 ಜಮೀನಿನ ಮೂಲ ಭೂದಾಖಲೆಗಳು 
ಶಿಥಿಲವಾಗಿದ್ದು, ಅವುಗಳ ಪುನರ್‌ ನಿರ್ಮಾಣ 


ಮಾಡಲು ಹೆಚ್ಚಿನ ಕಾಲಾವಕಾಶಬೇಕಾಗುವುದು . 
5) ಭೂಮಂಜೂರಾತಿ ಪ್ರಕರಣಗಳಲ್ಲಿ ನಮೂನೆ 1-5 
ಭರ್ತಿ ಮಾಡುವಲ್ಲಿ ಮಂಜೂರಾತಿ ದಾಖಲೆಗಳ ೬ 
ಸೆರಿಯಾಗಿ ಲಭ್ಯವಾಗದೇ ಇರುವುದು. ಮತ್ತು 
ಮಂಜೂರಿ ಹಾಗೂ ಅನುಭವ ವಿಸ್ತೀರ್ಣಗಳಲ್ಲಿ 
ವ್ಯತ್ಯಾಸ ಇರುವುದು. j 
6) ಅಳತೆ ವೇಳೆ ಜಮೀನಿನ ಹಕ್ಕು ಮತ್ತು ಗಡಿ| 
ವಿಚಾರದಲ್ಲಿ ತಕರಾರು ಇರುವುದರಿಂದ, 
7) ನ್ಯಾಯಾಲಯದಲ್ಲಿ ವಿವಾದಗಳಿರುವುದರಿಂದ | 
8 ಭೂಮಾಪಕರ ಲಭ್ಯತೆಗಿಂತ ಹೆಚ್ಚಿನ ಅರ್ಜಿಗಳು | 
ಸ್ಲೀಕೃತವಾಗುತ್ತಿರುವುದರಿಂದ ಪ್ರಕರಣಗಳು ಬಾಕಿ; 
ಉಳಿಯುತ್ತಿರುತ್ತವೆ. | 
ಮೇಲ್ಕಂಡ ಕಾರಣಗಳಿಂದ ತತ್ಕಾಲ್‌ ಪೋಡಿ 
ಪ್ರಕರಣಗಳ ವಿಲೇವಾರಿಯಲ್ಲಿ ವಿಳಂಬವಾಗುತ್ತಿದೆ 


ಸಂಖ್ಯೆ: ಕಂಇ 156 ಎಸ್‌ಎಸ್‌ಸಿ 2021 ಭ್‌ 
(ಆರ್‌.ಅಶೋಕ) 
ಕಂದಾಯ ಸಚಿವರು 


ಅಮುಬಂದ-1 LCQ--1735 
ಕಳೆದ 5 ವರ್ಷಗಳಿಂದ ಭೂಮಾಪನ ಇಲಾಖೆಯಲ್ಲಿ ತತ್ಕಾಲ್‌ ಪೋಡಿಗಾಗಿ ಸ್ಪೀಕೃತವಾಗಿರುವ ಅರ್ಜಿಗಳ 
ಪ್ರಗತಿ ವಿವರ 
I ಕಂದಾಯ | ಭೂಮಾಪನ 
ಕ್ರ" ಜಿಲ್ಲೆ ಪ್ರಾ.ಶಿಲ್ಲು | ಸ್ಮೀಕೃತಿ | ಒಟ್ಟು | ವಿಲೇ | ಬಾಕಿ | ಶಾಖೆಯಲ್ಲಿ | ಶಾಖೆಯಲ್ಲಿ 
ಬಾಕಿ ಬಾಕಿ 
1 ಉಡುಪಿ 2124 8049 10173 7334 2839 2013 826 
2 | ಉತ್ತರಕನ್ನಡ 1382 7741 9123 7243 1880 525 1355 
3 ಕೊಡಗು 278 1155 1433 1270 163 65 98 
4 ಕೊಪ್ನಳ 4006 11726 | 15732 | 11148 4584 2523 2061 
5 ಕೋಲಾರ 4399 16309 | 20708 | 15266 5442 2561 2881 
6 ಗದಗ 1656 7748 9404 7908 1496 574 922 
7 ಗುಲ್ಬರ್ಗ 5130 16583 | 21713 | 15337 6376 2892 3484 
8 | ಚಾಮರಾಜನಗರ | 1365 8732 10097 8250 1847 910 937 
9 | ಚಿಕ್ಕಬಳ್ಳಾಪುರ 1922 11778 | 13700 | 10247 3453 2106 1347 
10 | ಚಿಕ್ಕಮಗಳೂರು 2862 10675 | 13537 9170 4367 1930 2437 
1] ಚಿತ್ರದುರ್ಗ 1861 13639 | 15500 | 11435 4065 1870 2195 
12| ತುಮಕೂರು 5073 30929 | 36002 | 25708 | 10094 5280 5014 
13| ದಕ್ಷಿಣಕನ್ನಡ 1012 5263 6275 4111 2164 1649 515 
14| ದಾವಣಗೆರೆ 4051 14674 | 18725 | 13395 5330 3386 1044 
15| ಧಾರವಾಡ 1194 6895 8089 6612 1477 486 991 
16 ಬಳ್ಳಾರಿ 2494 12614 | 15108 | 11042 4066 2134 1932 
17 | ಬಾಗಲಕೋಟೆ 1259 7960 9219 7806 1413 667 746 
18 ಬಿಜಾಪುರ 5768 16905 | 22673 | 17554 5119 2292 2827 
19 ಬೀದರ್‌ 2543 11676 | 14219 9753 4466 2323 2143 
20] ಬೆಂಗಳೊರು 2676 16627 | 19303 | 14951 | 4352 2589 1763 
ಗ್ರಾಮಾಲತರ 
21 le 5420 11637 | 17057 | 10437 6620 3776 2844 
22 ಬೆಳಗಾವ 3991 24126 | 28117 | 22415 5702 2763 2939 
23 ಮಂಡ್ಯ 2998 30218 | 33216 | 23603 9613 5424 4189 
24| ಮೈಸೂರು 3301 22932 | 26233 | 20750 5483 2786 2697 
25 | ಯಾದಗಿರ್‌ 2508 9444 11952 8168 3784 1596 2188 
26| ರಾಮನಗರ 4970 19945 | 24915 | 19031 5884 2604 3280 
27| ರಾಯಚೊರು 3962 14458 | 18420 | 11574 6846 3300 3546 
28| ಶಿವಮೊಗ್ಗ 2546 13142 15688 10129 5559 2621 2938 
29 ಹಾವೇರಿ 2103 6032 8135 6805 1330 441 889 
30 ಹಾಸನ 3052 28483 | 31535 | 26138 5397 2124 3273 
TOTAL 87906 | 418095 | 506001 | 374590 | 131411 66210 65201 


